ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸ೦ಖ್ಯೆ: 30೦2(2503) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 

ಉತ್ತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 

ವಿಷಯ: ರಾಜ್ಯದಲ್ಲಿ ಮುಜರಾಯಿ ಇಲಾಖೆಯಡಿಯಲ್ಲಿರುವ ದೇವಸ್ಥಾನಗಳ ಕುರಿತು 
(ಅ) ರಾಜ್ಯದಲ್ಲಿ ಮುಜರಾಯಿ ಇಲಾಖೆಯಡಿಯಲ್ಲಿ ಇರುವ ದೇವಸ್ಥಾನಗಳ ಸಂಖ್ಯೆ ಎಷ್ಟು; 
(ವಿವರ ನೀಡುವುದು) ಅವುಗಳಲ್ಲಿ ಎಷ್ಟು ಶಿವ, ರಾಮ, ಕೃಷ್ಣ ದೇವರುಗಳ ದೇವಸ್ಥಾನಗಳಿವೆ; 
(ಪ್ರತ್ಯೇಕವಾಗಿ ಮಾಹಿತಿ ನೀಡುವುದು) 


(ಆ) ಮುಜರಾಯಿ ಇಲಾಖೆಯಡಿಯಲ್ಲಿ ಬರುವ ದೇವಸ್ಥಾನಗಳ ವರ್ಗೀಕರಿಸಿದ ವಿವರ 
ನೀಡುವುದು; 


(ಇ) ಸದರಿ ದೇವಸ್ಥಾನಗಳ ಸ್ಮಿರಾಸ್ಲಿಗಳ ಕುರಿತು ದೇವಸ್ಥ್ಮಾನವಾರು ಮಾಹಿತಿ ನೀಡುವುದು; ಈ 
ಪೈಕಿ ಒತ್ತುವರಿಯಾಗಿರುವ ಜಮೀನು ಪ್ರದೇಶಗಳ ವಿಸ್ಲೀರ್ಣವೆಷ್ಟು; ಮತ್ತು ಸರ್ಕಾರದಿಂದ 
ವಶಪಡಿಸಿಕೊಂಡ ಜಮೀನು ಪ್ರದೇಶಗಳ ವಿಸೀರ್ಣವೆಷ್ಟು ; (ವಿವರ ನೀಡುವುದು) 


(ಈ) ಬಾಕಿ ಉಳಿದ ಒತ್ತುವರಿ ಜಮೀನುಗಳನ್ನು ವಶಪಡಿಸಿಕೊಳ್ಳುವ ಕುರಿತು ಸರ್ಕಾರದ 
ಕ್ರಮವೇನು? (ವಿವರ ನೀಡುವುದು) 


